ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು : ಶ್ರೀ ಎಂ.ಎಲ್‌. ಅನಿಲ್‌ ಕುಮಾರ್‌ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 685 | 
22-02-2022 


" ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಸಹಕಾರ ಸಚಿವರು 


ಪಶ್ನೆ 


ಉತರ 


ರಾಜ್ಯದ ಕೃಷಿ'`ಪತ್ತಿನ'' 'ಸಹಕಕರಾಜ್ಯದ ರೈತನಿಗೆ ಕೃಷ ಪ್ರಾನ ಸಹಕಾರ ಸಂಘಗಳ `ಪತಕಸುವ 


ಸಂಘಗಳಲ್ಲಿ ರೈತರಿಗೆ ವಿತರಿಸುವ 
ಸಾಲಕ್ಕೆ ವಿಧಿಸಿರುವ ಬಡ್ಡಿ ದರವೆಷ್ಟು 
(ವಿವರ ನೀಡುವುದು) 


ಸಾಲಗಳಿಗೆ ವಿಧಿಸುವ ಬಡ್ಡಿ ದರ 

1. ಅಲಾವಧಿ ಬೆಳೆ ಸಾಲ: 

2020-21 ನೇ ಸಾಲಿನಲ್ಲಿ "ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು ನಿಗದಿತ ಅವಧಿಯಲ್ಲಿ ಮರುಪಾವತಿಸುವ ರೈತರಿಗೆ 
ರೂ.3.00 ಲಕ್ಷಗಳವರೆಗಿನ ಸಂಪೂರ್ಣ ಸಾಲಗಳಿಗೆ ಶೂನ್ಯ ಬಡ್ಡಿ ದರ 
ವಿಧಿಸಬೇಕಿರುತ್ತದೆ. ಈ ರೀತಿ ವಸೂಲಾದ ಸಾಲಗಳಿಗೆ ಕೇಂದ್ರ 
ಸರ್ಕಾರದಿಂದ ಶೇ.3 ಮತ್ತು ರಾಜ್ಯ ಸರ್ಕಾರದಿಂದ ಶೇ.56 ರ ಬಡ್ಡಿ 
ಸಹಾಯಧನ ಕ್ಷೇಮು ಮಾಡಬೇಕಿರುತ್ತದೆ. 


2021-22ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು ನಿಗದಿತ ಅವಧಿಯಲ್ಲಿ ಮರುಪಾವತಿಸುವ ರೈತರಿಗೆ 
ರೂ.3.00 ಲಕ್ಷಗಳವರೆಗಿನ ಸಾಲಗಳಿಗೆ ಶೂನ್ಯ ಬಡ್ಡಿದರ 
ವಿಧಿಸಬೇಕಿರುತ್ತದೆ. 


2. ಮಧ್ಯಮಾವಧಿ ಹಾಗೂ ದೀರ್ಫಾವಧಿ ಕೃಷಿ ಸಾಲ:- 2020-21 ನೇ 
ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ನಿಗದಿತ 
ಅವಧಿಯಲ್ಲಿ ಮರುಪಾವತಿಸುವ ರೈತರಿಗೆ ರೂ.10.00 
ಲಕ್ಷಗಳವರೆಗಿನ ಸಂಪೂರ್ಣ ಸಾಲಗಳಿಗೆ ಶೇ3 ರ ಬಡ್ಡಿ ದರ 
ವಿಧಿಸಬೇಕಿರುತ್ತದೆ. ಈ ರೀತಿ ವಸೂಲಾದ ಸಾಲಗಳಿಗೆ ರಾಜ್ಯ 
ಸರ್ಕಾರದಿಂದ ಶೇ.48 ರ ಬಡ್ಡಿ ಸಹಾಯಧನ ಕ್ಲೇಮು 


ಮಾಡಬೇಕಿರುತ್ತದೆ 


2021-22 ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು ನಿಗದಿತ ಅವಧಿಯಲ್ಲಿ ಮರುಪಾವತಿಸುವ ರೈತರಿಗೆ 
ರೂ.10.00 ಲಕ್ಷಗಳವರೆಗಿನ ಸಾಲಗಳಿಗೆ ಶೇ3 ರ ಬಡ್ಡಿದರ 
ವಿಧಿಸಬೇಕಿರುತ್ತದೆ. 


-2- 


ಆ) 


ಇತ್ತೀಚೆಗೆ ರಾಜ್ಯದ ``ಕೋಲಾರೆ, 
ಚಿಕ್ಕಬಳ್ಳಾಪುರ ಮತ್ತು ಹಲವು 
ಜಿಲ್ಲೆಗಳಲ್ಲಿ ರೈತರಿಗೆ ಕಿಸಾನ್‌ ಕ್ರೆಡಿಟ್‌ 
ಸಾಲದ. ಮುಖಾಂತರ ಸಾಲ ನೀಡಿ 
ಅಧಿಕ ಮೊತ್ತದ' ಬಡ್ಡಿ ವಸೂಲಾತಿ 
ಮಾಡುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದಲ್ಲಿ 
ಅಧಿಕ ಮೊತ್ತದ ಬಡ್ಡಿ ವಸೂಲಾತಿ 
ಮಾಡಿದ ಅಧಿಕಾರಿಗಳ ಮೇಲೆ 
ಸರ್ಕಾರ ಯಾವ ರೀತಿಯ ಕ್ರಮ 
ಕೈಗೊಂಡಿದೆ; (ವಿವರ ನೀಡುವುದು.) 


ರಾಜ್ಯದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು `ಹೆಲವು ಜಿಲ್ಲೆಗಳಲ್ಲಿನ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ "ಸಂಘಗಳು ರೈತರಿಗೆ ಕೆಸಿಸಿ ಬೆಳೆ 
ಸಾಲ ವಿತರಿಸಿ ರೂ.3.00 ಲಕ್ಷಗಳವರೆಗಿನ ಸಾಲಗಳನ್ನು ರೈತರು ನಿಗದಿತ 
ಅವಧಿಯಲ್ಲಿ ಮರುಪಾವತಿಸಿದಲ್ಲಿ ಅಂತಹ ರೈತರಿಂದ ಸರ್ಕಾರ 
ನಿಗದಿಪಡಿಸಿರುವುದಕ್ಕಿಂತ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ವಸೂಲು 
ಮಾಡುತ್ತಿರುವ ಯಾವುದೇ ಪ್ರಕರಣಗಳು ವರದಿಯಾಗಿರುವುದಿಲ್ಲ. ಆದ 
ಕಾರಣ ಸಹಕಾರ ಸಂಘಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಪಕ್ನೆ 
ಉದ್ಭವಿಸುವುದಿಲ್ಲ. | 

ಆದರೆ 2020-21 ಮತ್ತು ಪೂರ್ವದಲ್ಲಿ ರೂ.3.00 ಲಕ್ಷಗಳಿಗಿಂತ 
ಹೆಚ್ಚಿನ ಮೊತ್ತದಲ್ಲಿ ವಿತರಿಸಿದ ಸಾಲಗಳಿಗೆ ಬೆಳಗಾವಿ, ಬಳ್ಳಾರಿ, 
ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, 
ಮೈಸೂರು, ಮತ್ತು ಶಿವಮೊಗ್ಗ ಡಿಸಿಸಿ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರುವ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು 2021-22 ನೇ ಸಾಲಿನಲ್ಲಿ 
ಆಯಾ ಸಂಘ/ಬ್ಯಾಂಕಿನ ' ಬಂಡವಾಳದ ವೆಚ್ಚದ ಆಧಾರದ ಮೇಲೆ 
ಸಾಮಾನ್ಯ ಬಡ್ಡಿ ದರ ವಸೂಲು ಮಾಡುತ್ತಿರುತ್ತವೆ. 


ಕೋಲಾರ ಮತ್ತು ಚಿಕ್ಕಬಳ್ಳಾಪುಠಶ ಡಿಸಿಸಿ ಬ್ಯಾಂಕ್‌ ಈ। 
ಸಾಲಗಳನ್ನು ಶೇ.10 ರ ಬಡ್ಡಿ ದರದಲ್ಲಿ ಸಾಲ ವಸೂಲು 
ಮಾಡುತ್ತಿರುತ್ತದೆ. 


ಡಿಸಿಸಿ ಬ್ಯಾಂಕುವಾರು ರೂ.3.00 ಲಕ್ಷಗಳಿಗಿಂತ ಹೆಚ್ಚಿನ ಮೊತ್ತದ 
ಸಾಲ ವಿತರಿಸಿದ ವಿವರವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


[8 


ಇ) 


1 ಕರೋನ `ಸಂಕಷ್ಟದಿಂದ ಬೆಳೆಹಾನಿ 


ಮತ್ತು ಇನ್ನಿತರೆ ಸಂಕಷ್ಟದಲ್ಲಿ ಸಿಲುಕಿ 
ಜೀವನ ಸಾಗಿಸುತ್ತಿರುವ ರೈತರಿಗೆ 
ಅಕ್ರಮವಾಗಿ ಹೆಚ್ಚುವರಿ ಬಡ್ಡಿ ವಿಧಿಸಿ 


ಸಾಲ ವಸೂಲಾತಿ 
ಮಾಡುತ್ತಿರುವುದರ ಕುರಿತು 
ಸರ್ಕಾರದ ನಿಲುವೇನು (ವಿವರ 
ನೀಡುವುದು) 


77577 ಸ್‌ ಸರನಸ್ಸ್ಗ ಸರ್ನಕವ ಇನ ನಹ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೂ.3.00 ಲಕ್ಷಗಳಿಗಿಂತ 
ಹೆಚ್ಚಿನ ಬೆಳೆ ಸಾಲಗಳಿಗೆ ಮತ್ತು ಸುಸ್ತಿ ಸಾಲಗಳಿಗೆ ಸಾಮಾನ್ಯ ಬಡ್ಡಿ 
ದರದಲ್ಲಿ ಸಾಲ ವಸೂಲು ಮಾಡುತ್ತಿದ್ದು ಅಕ್ರಮವಾಗಿ ಹೆಚ್ಚಿನ ಬಡ್ಡಿ! 
ವಸೂಲು ಮಾಡದೇ ಇರುವುದರಿಂದ ಸಹಕಾರ ಸಂಘಗಳ ವಿರುದ್ಧ 
ಕ್ರಮ ಕೈಗೊಳ್ಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ. 

2021-22 ನೇ ಸಾಲಿನಿಂದ ರೂ.3.00 ಲಕ್ಷಗಳಿಗಿಂತ ಹೆಚ್ಚಿನ 
ಸಾಲ ಪಡೆದಿದ್ದರೂ ಸಹ ಮೊದಲ ರೂ.3.00 ಲಕ್ಷಗಳ ಮೊತ್ತದ 
ವರೆಗಿನ ಸಾಲಗಳಿಗೆ ಶೂನ್ಯ ಬಡ್ಡಿ ದರ ಅನ್ವಯಿಸಲು ಸೂಚಿಸಲಾಗಿದೆ. 


ಸಂಖ್ಯೆ ಸಒ 34 ಸಎಲ್‌ಎಸ್‌ 3022 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಮಾವ್ಯ ವಿಧಾನ ಪಲಿಷತ್ತಿನ ಪದಪ್ಯರಾದ ಪ್ರೀ ಎಂ.ಎಲ್‌. ಅನಿಲ್‌ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುತ್ತೆ ದುರುತಿಲ್ಲದ ಪಳ್ನೆ ಸಂಖ್ಯೆ: 68ರ ಬೆ ಅನುಬಂಧ 


ದಿ.1-4-2೦21 ಲಿಂದ ದಿ.31-3-2೦2! ರ ವರೆಣೆ ಪಹಕಾರ ಪಂಘಗಳು ಅಲ್ಲಾವಧಿ ಬೆಳೆ ಪಾಲ ವಿತಲಿಪಿದ ವಿವರ 


(ರೂ.ಲಕ್ಷದಳಲ್ಲ) 
| Rs 1 lakh toRs2 Rs 2 lakh toRs3 EN 
S| | Nameof Up to Rs 1 lakh lakhs lakhs Above Rs 3 lakhs Total 

No | DCC Bank Number Amount Number AMDunt:=| Number Amount Number | Amount } Number Amount 
[ 1 | Bagalkot 210859 93893.64 | 23651 32114.79| 759 1633.82 0 0.00 | 235269| 127642.25 
L 2 | Bangalore 97617 | 54459.62 895.60 0 0.00 0 0.00, 98333 55355.22 
3 | Belgaum 393312 | 147296.20| 23226| 3271466 | 16769| 43695.31 11 42.56}| 433318 | 22374873 
4 | Bellary 69572 41939.02 | 16639| 2256503 3420 8446.40 11 91.63 89642 73042.08 
5 | Bidar 140126 58663.37 9989 | 1382259 4364 | 11589.34 0 0.00 | | 154479 84075.30 
6 Bijapur 2206837 | 109474.21 322 560.98 4801 | 13339.99 0 0.00 | 225760] 123375.18 
7 | Chikmagalur 9963 512528] 26068 558288 8872 | 24470.65 112| 923.68 43010 71343.21 
8 | Chitradurga 46403 22537.89 3666 5301.98 633 1671.35 0 0.00 50702 2951122 
9 | Davangere 83624 26008.22 | 11936 | 14925.37 3971 8934.75 0 0.00 99531 49868.34 
10 | Dharwad 73776 23240.32 | 14823| 1502346 2415 5224.15 0 0.00 |. 91014 43487.93 
11 | Gulburga 40538 10946.19 719 1821.97 84 368.87 0 0.00 41341 13137.03 
12 | Hassan 139118 66056.94 4556 6815.96 1096 2690.36 | 17.00 | 144772) 75580.26 
13 | Kanara 39845 29030.61 | 29560| 17285.05| 11714] 20567.48 0} 0.00 | . 81119 66883.14 
14 | Kodagu 15525 10339.73 | 10894] 16199.05| 11026} 30171.05 484 | 1764.59 37929 58474.42 
15 | Kolar 26085 | 2221238 6362 | 10747.74 3034 7440.84 2489 | 2141.55 37970 42542.51 
16 | Mandya 125757 60704.42 28 12346.13 1787 4511.11 0 0.00 | 136802 77561.66 
17 | Mysore 55647 32226.19| 18803| 27164.98 5908 | 15486.60 7 35.00 80365 74912.77 
18 | Raichur 101725 44379.18 | 20908 9372.00 357 1378.24 0 0.00 |, 122988 55129.42 
19 | S.Canara 85049 62150.95 | 33854 | 51423.90| 17494 | 46029.52 0 0.00; 136397 | 159604.37 
20 | Shimoga 79459 44637.51 12881 | 19990.81 5723 | 14727.50 7 36.60 98070 79392.42 
21 | Tumkur 105885 45859.85 3670 4664.06 IK 576 | 1478.38 0 0.00 | .1 10131 5200225 
Total 2160520 | 1012181.68 | 280496 | 355579.76 | 104803 | 263855.71 3123 | 5052.61 | 2548942 | 1636669,75 


